ಕರ್ನಾಟಕ ವಿಧಾನ ಪರಿಷತ್ತು. 


1 ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 596 
2. ಮಾನ್ಯ ಸದಸ್ಯರ ಹೆಸರು ಶ್ರೀ ಅ. ದೇವೇಗೌಡ (ಪದವೀಧರರ ಕ್ಷೇತ್ರ 
3. ಉತ್ತರಿಸಬೇಕಾದ ದಿನಾಂಕ 14/12/2020 
4.  ಉತ್ತರಿಸುವವರು ಮಾನ್ಯ ಕಾರ್ಮಿಕ ಮತ್ತು ಸಕ್ಕರೆ ಸಚಿವರು 
ಕ್ರ ಸರ. ಪ್‌ ಉತ್ತರ 
ಅ)  |ಕಾರಾನೆ ಮತ್ತು ಬಾಯ್ದರ್‌ಗಳ ಇಲಾಖೆಯಲ್ಲಿ ಮಂಜೂರಾದ ಹುದ್ದೆಗಳು ಮತ್ತು ಖಾಲಿ ಹುದ್ದೆಗಳ 
ಇಲಾಖೆಯಲ್ಲಿ ಮಂಜೂರಾದ | ವಿವರ ಈ ಕೆಳಕಂಡಂತಿದೆ. 


ಕಾರಾನೆಗಳ ಸಹಾಯಕ ನಿರ್ದೇಶಕರು 
ಮತ್ತು ಬಾಯ್ದರ್‌ ಹುದ್ದೆಗಳ ಸಂಖ್ಯೆ 
ಎಷ್ಟು ಇವುಗಳಲ್ಲಿ ಖಾಲಿ ಇರುವ 
ಹುದ್ದೆಗಳ ಸಂಖ್ಯೆ ಎಷ್ಟು; ' 


ಆ) 


ಸದರಿ ಖಾಲಿ ಹುದ್ದೆಗಳನ್ನು ಕರ್ನಾಟಕ 


ಲೋಕ ಸೇವಾ ಆಯೋಗದ 
ಮುಖಾಂತರ ಭರ್ತಿ ಮಾಡದಿರಲು 
ಕಾರಣವೇನು? 


ಕ್ರ, ಪದನಾಮ ಮಂಜೂರಾದ 
ಸಂ ಹುದ್ದೆಗಳು ಇರುವ 
ಹುದ್ದೆಗಳು 
I ಕಾರಾನೆಗಳೆ ; 
ಸಹಾಯಕ 20 09 
ನಿರ್ದೇಶಕರು 
7 ಬಾದ್ದರ್‌ಗಳ 
ಸಹಾಯಕ 4 4 
ನಿರ್ದೇಶಕರು. 
ಇಲಾಖೆಯಲ್ಲಿ ಪ್ರಸ್ತುತ ಚಾಲ್ತಿಯಲ್ಲಿರುವ 2013ರ ವ್ಯೃಂದ ಮತ್ತು 
ನೇಮಕಾತಿ ' ನಿಯಮಗಳಲ್ಲಿ ಬಾಯ್ದರ್‌ಗಳ ಸಾಹಾಯಕ ನಿರ್ದೇಶಕರ | 


ಹುದ್ದೆಗಳಿಗೆ ಇರುವ ವಿದ್ಯಾರ್ಹತೆಯು ಕೇಂದ್ರ ಸರ್ಕಾರ ನಿಗದಿ ಪಡಿಸಿರುವ 
ಮಾರ್ಗಸೂಚಿಗಳ ಅನುಗುಣವಾಗಿ ಇರುವುದಿಲ್ಲ. ಸದರಿ ವಿವರಗಳನ್ನು ವೃಂದ 


ಮತ್ತು ನೇಮಕಾತಿ ನಿಯಮಗಳಲ್ಲಿ ತಿದ್ದುಪಡಿ ಮಾಡುವವರೆಗೆ ಬಾಯ್ದರ್‌ಗಳ | 


ಸಹಾಯಕ ನಿರ್ದೇಶಕರ ಹುದ್ದೆಗಳನ್ನು ಭರ್ತಿ ಮಾಡಲು ಕರ್ನಾಟಕ 
ಲೋಕಸೇವಾ ಆಯೋಗಕ್ಕೆ ಅಧಿಸೂಚಿಸಲು ಸಾಧ್ಯವಾಗಿರುವುದಿಲ್ಲ. 
ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಪರಿಷ್ಕರಿಸಿ 
ಅಂತಿಮಗೊಳಿಸುವ ಪ್ರಕ್ರಿಯೆ ಜಾಲ್ತಿಯಲ್ಲಿರುತ್ತವೆ. 


ಇತ್ತೀಚೆಗೆ ಕೋವಿಡ್‌-19 ಕಾರಣಗಳಿಂದ ನೇರ ನೇಮಕಾತಿಯನ್ನು 


ತಡೆಹಿಡಿಯಲಾಗಿರುವುದರಿಂದ ಹುದ್ದೆಗಳನ್ನು ಭರ್ತಿ ಮಾಡಲು 
ಸಾಧ್ಯವಾಗಿರುವುದಿಲ್ಲ. 
ಕಾಇ-ಕಾಬಾಸೇ/49/2020 
(ಅರಬ್ಯಜ್‌-ಈವರಾಂ ಹೆಬ್ಬಾರ್‌) 


p) 


ಕಾರ್ಮಿಕ ಮತು ಸಕ್ಕರೆ ಸಚಿವರು. 


